ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


1567 
ಶ್ರೀ ವಿಜಯ ಸಿಂಗ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
24-09-2021 


ಮಾನ್ಯ ಯೋಜನೆ, ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು 


pe 


ಪ್ರಶ್ನೆ 


ಉತರ 
pe 


ಡಾ: ಡಿ.ಎಂ.ನಂಜುಂಡಪ್ಪನವರ ವರದಿ ಅನುಷ್ಠಾನ 
ಅವಧಿ ಮುಗಿದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಡಾ: ಡಿ.ಎಂ.ನಂಜುಂಡಪ್ಪನವರ 
ವರದಿ ಅನುಷ್ಠಾನದಿಂದ ರಾಜ್ಯದಲ್ಲಿ ಆಗಿರುವ 
ಪ್ರಾದೇಶಿಕ ಅಸಮಾನತೆಯ ಬದಲಾವಣೆಗಳೇನು; 


“ಹೌದು ಬಂದಿದೆ” 


ವರದಿ ಪರಿಶೀಲನೆಯಲ್ಲಿದೆ 


ಆ) 


ಡಾ: ಡಿ.ಎಂ.ನಂಜುಂಡಪುನವರ ವರದಿ 
ಅನುಷ್ಠಾನದಿಂದ ರಾಜ್ಯದಲ್ಲಿ ಪ್ರಾದೇಶಿಕ 
ಅಸಮಾನತೆ ಸರಿದೂಗಿಸಲಾಗಿದೆಯೇ; ಪ್ರಾದೇಶಿಕ 
ಅಸಮಾನತೆ ಸರಿದೂಗಿಸದಿದ್ದಲ್ಲಿ ಸರ್ಕಾರ ಡಾ: 
| ಡಿ.ಎಂ.ನಂಜುಂಡಪ್ಪನವರ ವರದಿ ಅನುಷ್ಠಾನವನ್ನು 
ಮುಂದುವರಿಸಲು ಕೈಗೊಂಡಿರುವ ಕ್ರಮನೇನು; 


ಡಾ.ಡಿ.ಎಂ.ನಂಜುಂಡಪುನವರ ವರದಿಯ ಪ್ರಕಾರ 2007-08ರಲ್ಲಿ 8 
ವರ್ಷಗಳ ಕಾಲಮಿತಿಯಲ್ಲಿ  ಸಮತೋಲನೆಯನ್ನು ತರಲು 
ಉದ್ದೇಶಿಸಲಾಗಿತ್ತು ಆದರೆ 2014-15ರಲ್ಲಿ ಕಾಲಾವಧಿಯು ಮುಗಿದ 
ಕಾರಣ ಬೆಳಗಾವಿ ಅಧಿವೇಶನದಲ್ಲಿ ದಿನಾಂಕ:15.07.2015ರಂದು 
ಮತ್ತೊಮ್ಮೆ ನಿರ್ಣಯ ಕೈಗೊಂಡು 2019-20ನೇ ಸಾಲಿನವರೆವಿಗೆ ಮತ್ತೆ 5 
ವರ್ಷಗಳವರೆಗೆ ಮುಂದುವರಿಸಲಾಯಿತು. ಪ್ರತಿ ವರ್ಷ ಆಯವ್ಯಯದಲ್ಲಿ 
ರೂ.3000 ಕೋಟಿಗಳನ್ನು ನಿಗಧಿಪಡಿಸಿ ಪ್ರಾದೇಶಿಕ ಅಸಮತೋಲನವನ್ನು 
ನಿವಾರಣೆ ಮಾಡಲು ಇಲಾಖಾವಾರು ಯೋಜನೆಗಳನ್ನು ರೂಪಿಸಿ, 
ಬೇಡಿಕೆಯನ್ನಾಧರಿಸಿ ವಿಶೇಷ ಅಭಿವೃದ್ಧಿ ಯೋಜನೆಯ 
ಕಾರ್ಯಕ್ರಮಗಳನ್ನು ಜಾರಿಮಾಡಲಾಗುತ್ತಿದೆ. ಈಗಾಗಲೇ ಸದರಿ 
ಕಾರ್ಯಕ್ರಮದ ಅವಧಿ ಮುಗಿದಿದ್ದರಿಂದ, NITI ಆಯೋಗ ಸೂಚಿಸಿದ 
ಹೊಸ ಸೂಚ್ಯಾಂಕಗಳನ್ನು ಆಧರಿಸಿ ತ್ಥರಿತ ಗತಿಯಿಂದ ಪ್ರಾದೇಶಿಕ 
ಅಸಮತೋಲನೆಯನ್ನು ನಿವಾರಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 


ಡಾ: ಡಿ.ಎಂ.ನಂಜುಂಡಪುನವರ ವರದಿಯಂತೆ 


ಇ) 


ರಾಜ್ಯದಲ್ಲಿ "ವರದ ಅನುಷ್ಠಾನದಿಂದ ಎಷ್ಟು 
ಹಿಂದುಳಿದ ತಾಲ್ಲೂಕುಗಳು ಅಭಿವೃದ್ಧಿ ಹೊಂದಿದ 
“ತಾಲ್ಲೂಕುಗಳಾಗಿ ಬದಲಾವಣೆಯಾಗಿವೆ;- 
ವಿವರಿಸುವುದು; 


ವರದಿ ಪರಿಶೀಲನೆಯಲ್ಲಿ ಇದೆ 


ಈ) 


ಡಾ: ಡಿ.ಎಂ.ನಂಜುಂಡಪ್ಪನವರ ಉನ್ನತಾಧಿಕಾರ 
ಸಮಿತಿಯ ರೀತಿ ಮತ್ತೊಮ್ಮೆ ಪ್ರಾದೇಶಿಕ 
| ಅಸಮಾನತೆ ಅಧ್ಯಯನ ಮಾಡಲು 


: "ಇಲ್ಲ" 
ಈಗಾಗಲೇ ಸದರಿ ಕಾರ್ಯಕ್ರಮದ ಅವಧಿ ಮುಗಿದಿದ್ದರಿಂದ, NITI 
ಆಯೋಗ ಸೂಚಿಸಿದ ಹೊಸ ಸೂಚ್ಯಾಂಕಗಳನ್ನು ಆಧರಿಸಿ ತ್ವರಿತ 


4 


ಉತ್ತರ 


8 


ಉನ್ನತಾಧಿಕಾರ ' ಸಮಿತಿ ರಚಿಸಲು ಸರ್ಕಾರ |ಗತಿಯಿಂದ ಪ್ರಾದೇಶಿಕ ಅಸಮತೋಲನೆಯನ್ನು ನಿವಾರಿಸಲು ಕ್ರಮ 
ಯೋಚಿಸಿದೆಯೇ; ಮತ್ತೊಂದು ಸಮಿತಿ ರಚಿಸಲು | ಕೈಗೊಳ್ಳಲಾಗುತ್ತಿದೆ. 
ಸರಕಾರಕ್ಕೆ ಇರುವ ತೊಡಕುಗಳೇನು; 


ಪಿಡಿಎಸ್‌ 53 ಎಸ್‌ಡಿಪಿ 2021 


ರತ್ನು 
ಸಚಿವರು, / 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಇಲಾಖೆ. . 


Dana Daf TD 


